ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 464 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂ.ರೇವಣ್ಣ (ವಿಧಾನ ಸಭ್‌ಯಿಂದ 
ಚುನಾಯಿತರಾದವರು) 

ವಿಷಯ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ 
ತಾಣಗಳ ಬಗ್ಗೆ. 

ಉತ್ತರಿಸುವ ದಿನಾಂಕ 06-03-2020. 


ಉತ್ತರಿಸುವ ಸಚಿವರು 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


—— 


ಕ್ರ.ಸ. § ಪ್ರಶ್ನೆ L ಉತ್ತರ 
ಅ) | ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ 2015-206 ಪ್ರವಾಸೋದ್ಯಮ ನೀತಿಯಲ್ಲಿ 
ವ್ಯಾಪ್ತಿಯಲ್ಲಿ ಬರುವ ಪ್ರವಾಸಿ ತಾಣಗಳಾವುವು? | ಕರ್ನಾಟಿಕದಾದ್ಯಂತ ಇಲಾಖೆ ಗುರುತಿಸಿರುವ 319 
(ತಾಲ್ಲೂಕುವಾರು ಮತ್ತು ಜಿಲ್ಲಾವಾರು ಮಾಹಿತಿ | ಪ್ರವಾಸೋದ್ಯಮ ತಾಣಗಳ ವಿವರವನ್ನು 
ನೀಡುವುದು) ಅನುಬಂಧದಲ್ಲಿ ಒದಗಿಸಿದೆ. 
ಆ) |4%ಳದ 2 ವರ್ಷಗಳಿಂದ ಪವಾಸೋದಮ ಕಳೆದ 2 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ 
ಬ್ರ p) ಬ 
ಇಲಾಖೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಳಾಜ್ಞಪು ls ಇಲಾಣಿಟಿ' ಯತತುದೇ 
ಬಿಡುಗಡೆಯಾಗಿರುವ ಅನುದಾನದ ವಿವರ| ಅನುದಾನ ಒದಗಿಸಿರುವುದಿಲ್ಲ. 
ನೀಡುವುದು; ಕಳೆದ 2 ವರ್ಷಗಳಿಂದ ಪ್ರವಾಸೋದ್ಯಮ 
ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಒದಗಿಸಿರುವ 
ಅನುದಾನದ 'ವಿವರ ಕೆಳಗಿನಂತಿದೆ. 
(ರೂ.ಕೋಟಗಳಲ್ಲ) 
ಪರ್ಷ ರಾಜ್ಯ ಸರ್ಕಾರದಂಡ ಪ್ರವಾಸೋದ್ಯಮ 
ಇಲಾಖೆಗೆ ಒದಗಿಸಿರುವ ಅನುದಾನ 
2017-18 463.64 
2018-19 | 416.99 
ಇ) ಪ್ರವಾಸೋದ್ಯಮ ಇಲಾಖೆಯು ಕರ್ನಾಟಿಕ 


ಪ್ರವಾಸಿ ತಾಣವನ್ನು ಪ್ರಚಾರ ಪಡಿಸಲು ಸರ್ಕಾರ 
ರೂಪಿಸಿರುವ ಯೋಜನೆಗಳಾವುವು? 
(ತಾಲ್ಲೂಕುವಾರು ಮತ್ತು ಜಿಲ್ಲಾವಾರು 
ವಿವರಗಳನ್ನು ನೀಡುವುದು) 


ರಾಜ್ಯದ 319 ಪ್ರವಾಸಿ ತಾಣಗಳನ್ನು ಗುರುತಿಸಿದ್ದು, ಈ 
ಪ್ರವಾಸಿ ತಾಣಗಳ ಕುರಿತು ಅಂತರ್ಜಾಲ ತಾಣಗಳು 
ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ 
ಕೈಗೊಳ್ಳಲಾಗುತ್ತಿದೆ. ಇದಲ್ಲದೆ ಇಲಾಖೆ ರಾಷ್ಟ್ರೀಯ/ 


ಅಂತರರಾಷ್ಟ್ರೀಯ ಮೇಳಗಳು ಹಾಗೂ 
ರಾಷ್ಟ್ರೀಯ/ಅಂತರರಾಷ್ಟ್ರೀಯ ರೋಡ್‌ ಹೋಗಳನ್ನು 
ಆಯೋಜಿಸಿ, ಈ ಬಗ್ಗೆ ವ್ಯಾಪಕ ಪ್ರಚಾರವನ್ನು 
ಕೈಗೊಳ್ಳಲಾಗುತ್ತಿದೆ. ಇದಲ್ಲದೆ ಪಾರಂಪರಿಕ 
ತಾಣಗಳು ಪುರಾತತ್ವ ಸರ್ಮ್ವೇಕ್ಸಣೆ ಇಲಾಖೆಯ 
ಅಧೀನಕ್ಕೆ ಒಳಪಟ್ಟಿರುವ ಸ್ಮಾರಕಗಳ ಬಗ್ಗೆಯೂ ಸಹ 
ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಹಾಗೂ 
ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಕನೆಕ್ಸ್‌ 
ಕಾರ್ಯಕ್ರಮವನ್ನು ಆಯೋಜಿಸಿ ವ್ಯಾಪಕವಾಗಿ ಪ್ರಚಾರ 


ಕೈಗೊಳ್ಳಲಾಗಿರುತ್ತದೆ. 


ಕ್ರಸ. ] ಪ್ರಶ್ನೆ ಉತ್ತರ 
| 
ರಾಜ್ಯದ 30 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು 
ಹಾಗೂ ಅಧ್ಯಕ್ಸರು, ಜಿಲ್ಲಾ ಪ್ರವಾಸೋದ್ಯಮ 


ಅಭಿವೃದ್ಧಿ ಸಮಿತಿ ರವರುಗಳಿಗೆ ಪ್ರಚಾರ ಕಾರ್ಯ 
ಕೈದೊಳ್ಳಲು ರೂ.10.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. K 


ಜಿಲ್ಲಾ ಮಟ್ಟಿದಲ್ಲಿ ಸಮಿತಿ ರಚಿಸಿ, ಟಾಸ್ಕ್‌ 
ಪೋರ್ಸ್‌ ಮುಖಾಂತರ ವರದಿಯನ್ನು ಪಡೆದು 
ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಜಿಲ್ಲಾಡಾಳಿತ ಸಹಯೋಗದೊಂದಿಗೆ ಆಚರಿಸುವ 
ಪ್ರಮುಖ ಉತ್ಸವಗಳ ವಿವರ ಈ ಕೆಳಕಂಡಂತಿವೆ. 


ಮೈಸೂರು ದಸರಾ ಉತ್ಸವ 
ಹಂಪಿ ಉತ್ಸವ 

ಕರಾವಳಿ ಕದಂಬೋತ್ಸವ 

ಗಗನ ಚುಕ್ಕೆ ಜಲಪಾತೋತ್ಸವ 
ಚುಂಚನಕಟ್ಟೆ ಜಲಪಾತೋತ್ಸವ 
ಕೊಪ್ಪಳ ಜಿಲ್ಲಾ ಉತ್ಸವ 
ಚಿಕ್ಕಮಗಳೂರು ಜಿಲ್ಲಾ ಉತ್ಸವ 
ಶ್ರೀರಂಗ ಪಟ್ಟಿಣ ದಸರಾ ಉತ್ಸವ 


ರಾಜ್ಯದ 30 ಜಿಲ್ಲೆಗಳನ್ನು ಒಳಗೊಂಡಂತೆ 
ಪ್ರವಾಸಿ ತಾಣಗಳನ್ನು ಪ್ರಚಾರಪಡಿಸಲು 
ತಾಲ್ಲೂಕುವಾರು ಹಾಗೂ ರಾಜ್ಯವಾರು ಛಾಯಾಚಿತ್ರ 
ಸ್ಪರ್ಧೆಯನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ 
ಹಾಗೂ ಈ ಸ್ಪರ್ಧೆಯಲ್ಲಿ ವಿಜೇತರಾದಘ್‌ರ 
ಛಾಯಾಚಿತ್ರಗಳನ್ನು ಸಾಮಾಜಿಕ ಹಾಗೂ ಅಂತರ್ಜಾಲ 
ತಾಣಗಳಲ್ಲಿ ಪ್ರಚಾರಗೊಳಿಸಲು ಕ್ರಮ 
ಕೈಗೊಳ್ಳಲಾಗುವುದು. ಇದರಿಂದ ತಾಲ್ಲೂಕುವಾರು 
ಹಾಗೂ ಜಿಲ್ಲಾವಾರು ವ್ಯಾಪ್ತಿಯಲ್ಲಿ ಬರುವ ಪ್ರವಾಸಿ 
ತಾಣಗಳನ್ನು ರಾಷ್ಟ್ರೀಯ ಹಾಗೂ ಅಂತರಾಷ್ಟ್ರೀಯ 


CN 


ಮಟ್ಟಿದಲ್ಲಿ ಪ್ರಚಾರ ಪಡಿಸಲು ಉತ್ತಮವಾದ 
ಅವಕಾಶವಾಗಿರುತ್ತದೆ. 
ಕಡತ ಸಂಖ್ಯೆ: ಟಿಓಆರ್‌ 37 ಟಿಡಿವಿ 2020 } 
(ಸಿ.ಟಿ.ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತು, ಕ್ರೀಡಾ ಸಚಿವರು. 


€) 


"ಮಾನ್ಯ ವಿ.ಪ. ಸದಸ್ಯರು ಶ್ರೀ ಹೆಚ್‌. ಎಂ. ರೇವಣ್ಣ (ವಿಧಾನ ಸಭೌಯಿಂದ 
ಚುನಾಯಿತರಾದವರು) ರವರ ಚುಳ್ಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 464 ಳ್ಳಿ 


ಅನುಬಂಧ 


. 


ಇ 
[43 


ಕರ್ನಾಟಕಾದ್ಯಂತ 319 ಪ್ರವಾಸೋದ್ದಮ 


ತಾಣಗಳು 


A0 ಪೆಲಮಂಗಲ ಶಿವಗಂಗೆ, ಪಿಠಲ ಮಂದಿರ 
ಕ್ತಿ ದಾವೆ. ಮು ಮಡು 
1 ಆನೇಕಲ್‌ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ. ಮುತ್ತಾಲಮಡುವು 


"ಜಂಗಳೂಹು್‌ನಗರ 
12 ಬೆಂಗಳೂರು ಉತ್ತರ 


60 


‘1 


. ಕಿತ್ತೂರು, ಶ್ರೀ ಸೋಗಲ ಕ್ಷೇತ್ರ ದೇಗಂ/ದೇಗಎ 


"ರಾಮತೀರ್ಥ, ರಾಜಹಂಸಘಡ್‌, ; ವಿಲುತೀರ್ಥ ' 


ಶಬರಿ ಕಣಿವೆ ನಿಡಸೋಸಿ Wy 


ಸವದತಿ ಗಳಿಸು ಜೋವ 
ಸವದತ್ತಿ ವಾ 


.. ಆಲಮಟ್ಟಿ ಅಣೆಕಟ್ಟು ಬಸವನ ಬಾಗೇವಾಡಿ 


ಜ್‌: ಮತ್ತು: ಇಬ್ರಾಹಿಂರೋಜ, ವಿಜಾಪುರ, ತೊರವಿ 


50 ಗುಡಿಬಂಡೆ ”. - ಎ. ಜದಿನಾರಾಯಣ ಬೆಟ್ಟ 
5] ಶಿಡ್ಲಘಟ್ಟ ಭೈರಸಾಗರ ಕೆರೆ 


ನ೦ಗಡಿ, ಮಹಾಲಿಂಗೇಶ್ತರ 


h4 


ತಾಲ್ಲೂಕುಗಳು 


ಚಿಂಚೋಳಿ 


pr 
ಚಿತ್ತಾಪುರ 


ಕಲಬುರ್ಗಿ 


py 


108: ಮಡಿಕೇರಿ - " ಮಡಿಕೇರಿ, ಅಬ್ಬಿ ಜಲಪಾತ; ತಲಕಾವೇರಿ, ನಾಲ್ಕುನಾಡು ಅರಮನೆ. 
ಭಾಗಮಂಡಲ, ಓಂಕಾರೇಶ್ವರ ದೇವಸ್ಥಾನ, ಕಕ್ಕದ್ದೆ ಶೀ ಇಗ್ಗುತಪ್ಪ 


109 . ಸೋಮವಾರಪೇಟೆ | ಕಾವೇರಿ ನಿಸರ್ಗಧಾಜು. ಹಾರಂಗಿ: ಅಣೆಕಟ್ಟು. ಕೂಡಿಗೆ, ಚೆಟ್ತಹಳ್ಳಿ 
ಕೃಷಿ ಕ್ಷತ್ರ” ನಿಸರ್ಗಧಾಮ 


106 ವಿರಾಕಪೇಟಿ ಮರಿನನರಿ ರಪ್‌" ಉದ್ಯಾನ. ಇರ್ಪ ಜಲಪಾತ, ಕುಂಡದ ಬೆಟ್ಟ 


66 


ಹೊಸಹೊಳಲು. ಕಿಕ್ಕೇರಿ, ಹೇಮಗಿರಿ: ಜಲಪಾತ 


ಕೊಕ್ಕರೆಚೆಳ್ಳೂರು 


3 ; ಶಿವನಸಮುದ್ರ ದ್ರ. 


ನಾಥಪುರ. ಗರ್ಗೇತಶ್ವರಿ 


12 SR BRAS 
134 ದೀಪದುರ್ಗ ಗಬೂರು 
35 ಶಿರಗಸಣೂಪ 


136 ಮಾನ್ತಿ f 
137 ರಾಯಚೊನು 
138 ಸಿಂಧನೂರು 


68 


"161° ತುರದಾಪುರ' 
162: ಉಡುಪ 


anna en 


ಕ * Bb 


ಸ್ಥಳಗಳು 


163 ಅಂಕೋಲ ಅಂಕೋಲ 
164 ಭಟ್ನಳ ಮುರುಡೇಶ್ವರ, ಭಟ್ಡಳ 
165 ಹಳಿಯಾಳ" 


ಪ pe sachs ಇಲ 
166 ಹೊನ್ನಾವರ ಬಸವರಾಜ; ದುರ್ಗ, ಇಡುಗುಂಜಿ. ಕಾಸರಕೋಡ್‌ ಬೀಜ್‌ ' 


170 ಮುಂಡಗೋಡ ' : ಅತ್ತಿವೇರಿ ಪಕ್ಷಿಧಾಮ 


171 ಸಿದ್ದಾಪುರ ಉಂಚಳ್ಳಿ ಜಲಪಾತೆ 


ಗ್‌-ಬುದ್ಧ 


175 ಸುರಪುರ .  ಸಾರಾಯಣಪುರ ಅಣೆಕಟ್ಟು ಬೋವಾಳ ಪಕ್ಷಿಧಾಮ, ರಾಜವೆಂಕಟಪ್ಪ 
ನಾಯಕೆ ಕೋಟೆ ಮತ್ತು ಅರಮನೆ 


176 ಯಾದಗಿರಿ ಯಾದಗಿರಿ ಕೋಟೆ, ಸಣ್ಣಕಿರೆ 


